ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ 


ಶ್ರೀಮತಿ ಭಾರತಿಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) - 


241 (324) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪ್ರಸ್ತುತ ಹಾಗೂ ಮುಂದಿನ 3 ವರ್ಷಗಳ ಕಾಲ ಯಾವ ರೀತಿಯ ಯುತುಮಾನವನ್ನು ವೈಜ್ಞಾನಿಕವಾಗಿ 
ಅಂದಾಜಿಸಲಾಗಿದೆ ; (ವಿವರ ಒದಗಿಸುವುದು) 


(ಆ) ಅತಿವೃಷ್ಟಿ ಮತ್ತು ಅನಾವೃಷ್ಣಿಗಳು ಉಂಟಾದಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನು ಸರ್ಕಾರ 
ಹೊಂದಿದೆ; ಈ ಬಗ್ಗೆ ಸರ್ಕಾರದ ಚೌಕ್‌ ಲಿಸ್ಟ್‌ ಗಳೇನು; 


(ಇ) ನಾಗರೀಕ ಸಿದ್ಧತೆ ಬಗ್ಗೆ ಅನುಸರಿಸಬೇಣಾಗಿರುವ ವಿಧಿ-ವಿಧಾನಗಳೇನು ; 


(ಈ) ಪ್ರಾಣಿಗಳ ಬಗ್ಗೆ ಸಿದ್ಧತೆಗಳೇನು ; 


(ಉ) ಇಲ್ಲಿಯವರೆಗೆ ಅನುಭವ ಕಲಿಸಿರುವ ಪಾಠಗಳೇನು ? (ವಿವರ ಒದಗಿಸುವುದು) 


